ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಕ.ಆರ್‌.ಐ.ಡಿ.ಎಲ್‌ ಮೂಲಕ ಕಾಮಗಾರಿಗಳ ಅನುಷ್ಠಾನದ ಬಗ್ಗೆ 
ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 


618 (813) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕರ್ನಾಟಿಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ (ೆ.ಆರ್‌.ಐ.ಡಿ.ಎಲ್‌) ವಿಂದ 
ನಿರ್ವಹಿಸುವ ಕಾಮಗಾರಿಗಳಿಗೆ ಬಳಸುವ ಸಿಮೆಂಟ್‌ ಮತ್ತು ಕಬ್ಬಿಣವನ್ನು ಯಾವ ಸಂಸ್ಥೆಗಳಿಂದ 
ಖರೀದಿಸಲಾಗುತ್ತಿದೆ; (ಇದಕ್ಕಿರುವ ಮಾನದಂಡಗಳೇನು) 


(ಆ) ಕಳೆದ ಸಾಲಿನಲ್ಲಿ ಒಟ್ಟು ಎಷ್ಟು ಮೌಲ್ಯದ ಸಿಮೆಂಟ್‌ ಮತ್ತು ಕಬ್ಬಿಣವನ್ನು ಖರೀದಿಸಲಾಗಿದೆ; 


(ಇ) ಕಳೆದ ಸಾಲಿನಲ್ಲಿ ಖರೀದಿಸಿದ ಸಿಮೆಂಟ್‌ ಮತ್ತು ಕಬ್ಬಿಣವನ್ನು ಪರೀಕ್ಲಿಸಿರುವ ವಿಧಾನ ಮತ್ತು 
ಪರೀಕ್ಲಿಸಿದ ಲ್ಯಾಬ್‌ನ ವಿವರಗಳೇನು; (ಪರೀಕ್ಷಾ ವರದಿಯನ್ನು ಒದಗಿಸುವುದು) 


(ಈ) ಸಿಮೆ೦ಟಿನ್ನು ಖರೀದಿಸಿದ ನಂತರ ಕಾಮಗಾರಿಗಳಿಗೆ ಬಳಸುವವರೆಗೆ ಅದನ್ನು ಹೇಗೆ 
ಸಂರಕ್ಲಿಸಲಾಗುತ್ತದೆ; (ವಿವರ ನೀಡುವುದು) 


(ಉ) ಅವಧಿ ಮೀರಿದ ಸಿಮೆಂಟ್‌ನ್ನು ಯಾವ ರೀತಿ ವಿಲೇವಾರಿ ಮಾಡಲಾಗುತ್ತದೆ; ಇಲ್ಲಿಯವರೆವಿಗೂ 
ಎಷ್ಟು ಸಿಮೆಂಟ್‌ ಬ್ಯಾಗ್‌ಗಳನ್ನು ವಿಲೇವಾರಿ ಮಾಡಲಾಗಿದೆ; ಸಂಪೂರ್ಣ ವಿವರ ನೀಡುವುದು) 


(ಊ) 2019-20ನೇ ಸಾಲಿನಲ್ಲಿ ಕೆ.ಆರ್‌.ಐ.ಡಿ.ಎಲ್‌ ನಿಂದ ಎಷ್ಟು ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ; 
ಯಾವ ಯಾವ ಇಲಾಖೆಯಿಂದ ಎಷ್ಟು ಕಾಮಗಾರಿಗಳನ್ನು ಪಡೆಯಲಾಗಿದೆ; (ಇಲಾಖಾವಾರು ವಿವರ 
ನೀಡುವುದು) 


(ಯ) ಸದರಿ ಇಲಾಖೆಗಳಿಂದ ಕಾಮಗಾರಿಗಳು ಪೂರ್ಣಗೊಳ್ಳವ ಮುನ್ನ ಪಡೆಯುವ ಮೊತ್ತವನ್ನು ಯಾವ 
ಬ್ಯಾಂಕ್‌ನಲ್ಲಿ ಠೇವಣಿ ಇಡಲಾಗಿದೆ; ಬ್ಯಾಂಕ್‌ ಠೇವಣಿಯಿಂದ ಬಂದ ಬಡ್ಡಿಯ ವಿವರಗಳೇನು; ಅದನ್ನು 
ಯಾವ ರೀತಿ ಬಳಕೆ ಮಾಡಲಾಗಿದೆ? (ವಿವರ ನೀಡುವುದು) 


